ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ: 


898 


ಮಾನ್ಯ ಸದ್ಯಸರ ಹೆಸರು: 


ಶ್ರೀ ರಘುನಾಥ್‌ ರಾವ್‌ ಮಲ್ಕಾಪುರೆ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದವರು: 


ಅಬಕಾರಿ ಸಚಿವರು 


ಉತ್ತರಿಸಬೇಕಾದ ದಿನಾಂಕ: 


12-03-2020 


ಪಶ್ನೆ 


ಉತ್ತರ 


ಬೀದರ್‌ ಜಿಲ್ಲೆಯಲ್ಲಿ ಎಲ್ಲಾ ತಾಲ್ಲೂಕಿನಲ್ಲಿ 
ಕಾನೂನು ಬಾಹಿರವಾಗಿ ಪರವಾನಗಿ ಇಲ್ಲದೆ 
ಗ್ರಾಮೀಣ ಪ್ರದೇಶದಲ್ಲಿ ಚಿಲ್ಲರೆ ಮದ್ಯ ಮಾರಾಟ 
ನಡೆಯುತ್ತಿರುವುದು ಗಮನಕ್ಕೆ 
ಬಂದಿದೆಯೇ: 


ಸರ್ಕಾರದ 


B 
ಬೀದರ್‌ ಜಿಲ್ಲೆಯ "ತಾಲ್ಲೂಕುಗಳಲ್ಲಿ ಕೆಲವು ವ್ಯಕ್ತಿಗಳು ಸ್ವಲಾಭಕ್ಕಾಗಿ 


ಅನಧಿಕೃತ ಸ್ಥಳದಲ್ಲಿ ಸೇವನೆಗಾಗಿ ಅನಧಿಕೃತವಾಗಿ ಮದ್ಯ ಮಾರಾಟ 
ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


ಆ) 


ಇದನ್ನು ನಿಯಂತ್ರಿಸಲು ಅಬಕಾರಿ ಇಲಾಖೆ 
ಹಾಗೂ ಇದಕ್ಕೆ ಪ್ರತ್ಯೇಕವಾಗಿರುವ ಲಾಟರಿ 
ಮತ್ತು ಜಾರಿ ಪಡೆ ಎಷ್ಟು ಕಡೆ ದಾಳಿ 
ನಡೆಸಿದ್ದಾರೆ. ನಡೆಸಿದ್ದಲ್ಲಿ. ಎಷ್ಟು ಪ್ರಕರಣಗಳು 
ದಾಖಲಾಗಿದೆ: ಎಷ್ಟು ಪ್ರಕರಣಗಳನ್ನು ತನಿಖೆಗೆ 
ಒಳಪಡಿಸಲಾಗಿದೆ: ಮಾಹಿತಿ 


ನೀಡುವುದು) 


ಇಷ್ಟ 


ಅಬಕಾರಿ ಇಲಾಖೆಯಿಂದ 2019-20ನೇ 
ಮಾಹೆಯಿಂದ ಫೆಬ್ರವರಿ-2020ನೇ ಮಾಹೆಯವರೆಗೆ ಜಿಲ್ಲಾದ್ಯಂತ 
ಒಟ್ಟು 1680 ದಾಳಿಗಳನ್ನು ನಡೆಸಿ, 412 ಪ್ರಕರಣಗಳನ್ನು ದಾಖಲು 
ಮಾಡಲಾಗಿರುತ್ತದೆ. 


ದಾಖಲು ಮಾಡಲಾದ 412 ಪ್ರಕರಣಗಳ ಪೈಕಿ 377 ಪ್ರಕರಣಗಳು 


ಸಾಲಿನ ಜುಲೈ 


ಸರ್ಕಾರದ ಮುಖಾಂತರವೆ 
ಪ್ರಕರಣಗಳಾಗಿದ್ದು, ದಂಡ ವಿಧಿಸಿ, ರೂ.7,54,000/- ದಂಡದ 
ಮೊತ್ತವನ್ನು ವಸೂಲಿಸಲಾಗಿರುತ್ತದೆ. ಉಳಿದ 35 ಪ್ರಕರಣಗಳು 
ಜಾಮೀನಾರ್ಹವಲ್ಲದ ಪ್ರಕರಣಗಳಾಗಿದ್ದು, ಅವುಗಳಲ್ಲಿ ಭಾಗಿಯಾದ 
ಆರೋಪಿತರ ವಿರುದ್ಧ ತನಿಖೆಗೊಳಪಡಿಸಿ ದೋಷಾರೋಪಣಾ 


ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿರುತ್ತದೆ. 


ಇತ್ಯರ್ಥಪಡಿಸಬಹುದಾದ 


- 


ಇ) 


ಇಂತಹ 
ಮೂಲ 


ಪ್ರಕರಣಗಳಿಗೆ 
ವ್ಯಕ್ತಿ ಯಾರೆಂಬುದು 
ಹಚ್ಚಲಾಗಿದೆಯೇ: (ವಿವರ ನೀಡುವುದು) 


ಸಂಬಂಧಿಸಿದಂತೆ 


ಪ್ತ 


ಹೀಗೆ ದಾಖಲಾದ ಪ್ರಕರಣಗಳನ್ನು ನೇಮಿಸಲಾದ ತನಿಖಾಧಿಕಾರಿಗಳು 


ತನಿಖೆಗೊಳಪಡಿಸಿ, ಪ್ರಕರಣಗಳಲ್ಲಿ ಭಾಗಿಯಾದ ಎಲ್ಲರ ವಿರುದ್ಧ 


ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಲಾಗಿರುತ್ತದೆ. 


ಆಇ 21 ಇ.ಎಲ್‌.ಕ್ಕ್ಯೂ. 2020 


{ld 
(ಎಚ್‌. ನಾಗೇಶ್‌) 


ಅಬಕಾರಿ ಸಚಿವರು 


